ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1405 
ಸದಸ್ಯರ ಹೆಸರು : " ಶ್ರೀಬಿ.ಜಿ. ಪಾಟೀಲ್‌ (ಸ್ನ್ಲಳೀಯ 
ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ ; . 09.03.2022 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


| ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ 


(ಅ) ಕಲಬುರಗಿ ಮತ್ತು ಯಾದಗಿರಿ 
ಜಿಲ್ಲೆಗಳಲ್ಲಿ 2021-22ರ ' ಮುಂಗಾರು 


ಆಗಿರುವ ಬೆಳೆ ಹಾನಿ ಎಷ್ಟು: (ವಿವರ 
ನೀಡುವುದು) 


"ಮಳೆಯಿಂದ, ಜಂಟಿ ಸಮೀಕ್ಷೆ ವರದಿಯ ಪ್ರಕಾರ 244223 


2021 ನ್‌ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಲಬುರಗಿ 
ಜಿಲ್ಲೆಯಲ್ಲಿ: ಜುಲೈ-ಸೆಷ್ಟೆಂಬರ್‌ ತಿಂಗಳಿನಲ್ಲಿ ಭಾರಿ 


ಹೆಕ್ಟೇರ್‌ ವಿಸ್ತೀರ್ಣ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 
ಯಾದಗಿರಿ ಜಿಲ್ಲೆಯಲ್ಲಿ 2021-22ನೇ ಸಾಲಿನಲ್ಲಿ. 


ಅತಿವೃಷ್ಟಿ/ಪ್ರವಾಹದಿಂದ 1090252 ಹೆಕ್ಟೇರ್‌ ನಷ್ಟು ಬೆಳೆ |. 
ಹಾನಿಯಾಗಿದೆ. 


L 


(ಆ) ಇದುವರೆವಿಗೂ ಎಷ್ಟು ರೈತರಿಗೆ 
ಬೆಳೆ' ಹಾನಿ ಪರಿಹಾರ ನೀಡಲಾಗಿದೆ; 
(ವಿವರ ನೀಡುವುದು) 


ಕಲಬುರಗಿ ಜಿಲ್ಲೆಯಲ್ಲಿ . ಇಲ್ಲಿಯವರೆಗೆ ಒಟ್ಟು 217,154 
ರೈತರಿಗೆ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 11,861 
ರೈತರಿಗೆ ಬೆಳೆ ಹಾನಿ ಇನ್‌ಪುಟ್‌ ಸಬ್ಬಿಡಿಯನ್ನು ಸರ್ಕಾರದಿಂದ 
D8T ಮುಖಾಂತರ ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮೆ 
ಮಾಡಲಾಗಿದೆ. 


(ಇ) ರೈತರಿಗೆ ನೀಡಲಾಗಿರುವ 
ಪರಿಹಾರದ "ಎಷ್ಟು; ಹಾಗೂ ಎಷ್ಟು 
ರೈತರಿಗೆ ' ಪರಿಹಾರ - ನೀಡಲಾಗಿದೆ; 
ಇನ್ನೂ ಪರಿಹಾರ ನೀಡಬೇಕಾಗಿರುವ 
ರೈತರ ಸಂಖ್ಯೆ ಎಷ್ಟು? (ವಿವರ 
ನೀಡುವುದು) : 


ಈ Sead | 
ಕಲಬುರಗಿ ಜಿಲ್ಲೆಯಲ್ಲಿ ರೂ.327.4ಕೋಟಿ ಹಾಗೂ ಯಾದಗಿರಿ 
ಜಿಲ್ಲೆಯಲ್ಲಿ  ರೂ2223ಕೋಟಿ ಇನ್‌ಪುಟ್‌ ಸಬ್ಬಿಡಿ 
ಪಾವತಿಸಲಾಗಿದೆ. 


ನಿಯಮಾನುಸಾರ ಅರ್ಹರಿರುವ ಎಲ್ಲಾ; ರೈತರ ಇನ್‌ಪುಟ್‌ 
ಸಬ್ಬಿಡಿ ಪಾವತಿಸಲಾಗಿದೆ. 


ಕಂಇ 99 ಟಿಎನ್‌ಆರ್‌ 2022. 


\A 
(ಆರ್‌. ಅಶೋಕ) 
ಕಂದಾಯ ಸಚಿವರು 


